p 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


75 


ಮಾನ್ಯ ಸೆದಸ್ಕರ ಹೆಸರು 


ಶ್ರೀ ಕೆ ಹರೀಶ್‌ ಕುಮಾರ್‌ 


ಉತ್ತನಸುವಸಚವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ಉತ್ತರಿಸಚೇಕಾದ ದಿನಾಂಕ 21-09-2020 
ಪ್ರಕ್ನೆ ] ಉತ್ತರ 
(ಅ) | ರಾಜ್ಯದ ಎಲ್ಲಾ ಐ ಶ್ವವ ದ್ಯಾನಿಲಯಗಳಲ್ಲಿ ಎಲ್ಲಾ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳ ಪದವಿ ಮತ್ತು 


| ಏಕರೂಪ ಶೈಕ್ಷಣಿಕ ಕ್ಯಾಲೆಂಡನ್ನು ಜಾರಿಗೆ 
| 
ತರುವ ಆಲೋಚನೆ ಸರ್ಕಾರದ ಮುಂದಿದೆಯೇ: 


| 
| 
| 
| 


ಸ್ನಾತಕೋತ್ತರ ಪದವಿ ಕೋರ್ಸ್‌ಗಳ ದಾಖಲಾತಿ. ಪರೀಕ್ಷಾ ವೇಳಾ 
ಪಟ್ಟಿ ಮತ್ತು ಫಲಿತಾಂಶಗಳ ಪ್ರಕಟಣೆಯಲ್ಲಿ ಏಕರೂಪತೆಯನ್ನು 
ಜಾರಿಗೆ ತರುವುದಕ್ಕಾಗಿ ಸರ್ಕಾರದ ಆದೇಶ ಸಂಖ್ಯೆ. ಇಡಿ 292 
ಯುಎನ್‌ಇ 2016, ದಿನಾಂಕ: 28-07-2016ರಲ್ಲಿ 
ವೇಳಾಪಟ್ಟಗಳನ್ನು ನಿಗಧಿಪಡಿಸಿ ಆದೇಶಿಸಿದೆ (ಅನುಬಂಧ). 


—T 

(ಆ) | ಏಕರೂಪದ ಶೈಕ್ಷಣಿಕ ಕ್ಯಾಲೆಂಡರ್‌ ಜಾರಿಗೆ | ಕೋವಿಡ-19 ಸಾಂಕ್ರಾಮಿಕ ಖಾಯಿಲೆಯು ಹರಡಿದ ಹಿನ್ನೆಲೆಯಲ್ಲಿ 
ಬರುವುದು ಯಾವಾಗ: ಕಳೆದ ಹಾಗೂ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಸದರಿ 
ವೇಳಾಪಟ್ಟಿಯನ್ನು ಅನುಸರಿಸಲು ಸಾಧ್ಯವಾಗಿರುವುದಿಲ್ಲ. 
| ಸಾಂಕ್ರಾಮಿಕ ಖಾಯಿಲೆಯು ಇಳಿಮುಖವಾದ ನಂತರ ಏಕರೂಪ 
| ಶೈಕ್ಷಣಿಕ ಕ್ಯಾಲೆಂಡರ್‌ ಮತ್ತೆ ಜಾರಿಗೆ ಬರುತ್ತದೆ. 

(ಇ) : ಇದರಿಂದ ವಿದ್ಯಾರ್ಥಿಗಳಿಗೆ ಆಗುವ ಅನುಕೂಲ | ಏಕರೂಪ ವೇಳಾಪಟ್ಟಿಯ ಜಾರಿಯಿಂದಾಗಿ, ವಿದ್ಯಾರ್ಥಿಗಳು 


| 


! ಅನಾನುಕೂಲವೇನು 9 


ಯೋಜಿಸಲು. ಪರೀಕ್ಷೆಗೆ ಸಿದ್ದತೆ ನಡೆಸಲು, 
ಫಲಿತಾಂಶ ಪಡೆಯಲು ಹಾಗೂ 
py ಗಣೆ 
ಪತ್ರಗಳನ್ನು ಪಡೆಯಲು 


ಅನುಕೂಲವಾಗುತ್ತದೆ. 


ಸಂಖ್ಯೆ: ಇಡಿ 268 ಯುಎನ್‌ಇ 2020 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ. ಐಟಿ & ಬಿಟಿ, 


(ASANO ) 
ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ: ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಏಕರೂಪ ವೇಳಾಪಟ್ಟಿಯನ್ನು 
ಜಾರಿಗೊಳಿಸುವ ಕುರಿತು. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ ಇಡಿ 534 ಯುಆರ್‌ಸಿ 203, ದಿನಾಂಕ 
06-01-2014. 
ಪ್ರಸ್ರಾವನೆ:- 
ರಾಜ್ಯದಲ್ಲಿರುವ ಎಲ್ಲಾ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಲ್ಲಿ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಏಕ 
ರೂಪತೆ ಇಲ್ಲದಿರುವುದರಿಂದ, ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ವ್ಯಾಸಂಗ ಮುಂದುವರೆಸಲು/ ಉದ್ಯೋಗಕ್ಕೆ 
ಅರ್ಜಿ ಸಲ್ಲಿಸುವಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು, ಈ 
ಬಗ್ಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಸರ್ಕಾರ ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ 
2014-15ನೇ ಶೈಕ್ಷಣಿಕ ವರ್ಷದಿಂದ ಏಕರೂಪ ವೇಳಾಪಟ್ಟಿಯನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳಿಗೆ 
ಶೈಕ್ಷಣಿಕವಾಗಿ ಯಾವುದೇ ಹಿನ್ನಡೆಯಾಗದಂತೆ ಕ್ರವಹಿಸಲು ಆದೇಶಿಸಲಾಗಿತ್ತು 2016-17ನೇ ಶೈಕ್ಷಣಿಕ ಸಾಲಿಗೂ 
ಸಹ ಇದೇ ತರಹ ಏಕರೂಪ ವೇಳಾಪಟ್ಟಿಯನ್ನು ಅಳವಡಿಸಲು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನಲ್ಲಿ 
ತೀರ್ಮಾನಿಸಲಾಗಿದೆ. 
ಪ್ರಸ್ತುತ, ಸರ್ಕಾರವು ಈ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿರುತ್ತದೆ. ಅದರಂತೆ, 
ಈ ಆದೇಶ. 


3 


ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 292 ಯುಎನ್‌ಇ 2016, ಬೆಂಗಳೂರು, ದಿನಾಂಕ: 28ನೇ ಜುಲೈ 2016 


ರಾಜ್ಯದಲ್ಲಿರುವ ಎಲ್ಲಾ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ಈ ಕೆಳಗೆ ಸಿದ್ಧಪಡಿಸಿರುವ ಏಕರೂಪ 
ಳಾಪಟ್ಟಿಯನ್ನು 2016-17ನೇ ಶೈಕ್ಷಣಿಕ ವರ್ಷ ಹಾಗೂ ತದನಂತರದ ಶೈಕ್ಷಣಿಕ ವರ್ಷಗಳಲ್ಲಿಯೂ 
ಳವಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಯಾವುದೇ ಹಿನ್ನಡೆಯಾಗದಂತೆ ಕ್ರಮವಹಿಸಲು ಕಟ್ಟುನಿಟ್ಟನ 
ಚನೆ ನೀಡಲಾಗಿದೆ. 

ಮುಂದುವರೆದು, ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳು. ಪ್ರತಿ ವರ್ಷವು ಕಡ್ಡಾಯವಾಗಿ ಸ್ನಾತಕ ಪದವಿಗಳ 
ಫಲಿತಾಂಶವನ್ನು ಮೇ 31ರ ಒಳಗಾಗಿ ಹಾಗೂ ಸ್ನಾತಕೋತ್ತರ ಪದವಿಗಳ ಫಲಿತಾಂಶವನ್ನು ಜೂನ್‌ 30ರ ಒಳಗಾಗಿ 
ಪ್ರಕಟಿಸಬೇಕು. ಈ ಸೂಚನೆಯನ್ನು ಪಾಲಿಸದೇ ಇದ್ದಲ್ಲಿ ಆಯಾ ವಿಶ್ವವಿದ್ಯಾಲಯದ ಸಂಬಂಧಪಟ್ಟ ಅಧಿಕಾರಿಗಳ 
ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು. 


6G ೮ 


Q| 


>. 


w 


Common Calendar of Events for Under Graduate courses in the Universities 


| - | Academic Activity | Range of dates 

' 1. | Re-opening of colleges and Commencement ofr 1 June i 

1 Semester Admission _! | 

2. | Commencement ofl, ll &V Semester Classes j Between 15” &30™ June } 
3. | Last date for admission to 1 semester without penal | 16” July 


i fee 
} Last date for admission to 1 Semester with penal fee 


4. 

5. | Endofl, ll, &V Semester Classes 
6. 

7. 


Oct : 

| Commencement of Vacation for Teachers ಟಿ j 

i Commencement of |, lll, & V Sem. Theory Examination Between 15" Oct. & 2 Nov. | 
i 8. | Commencement of Valuation | Between 25" Oct. & 12 Nov. ; 


RE 


| 230 


1 9. | Commencement ofl, V & Vi Semester Classes | Between 27 Nov. & Dee. | 
110. | End of the ll, IV & VI Semester classes i; Between 20° & 37 March 
! 14.} Commencement of Vacation for teacher |; 1 Apr! 

12. Commencement Il V & Vi Semester Banminations Between 27" March & 10 April 


13. Commencement of Valuation Between 10” & 17 April 


i 


l 


7 5. | Re-opening of Colleges for the next academic year 


\ 
| 
j 
f 
| 
Fl 


=k 
14. | Announcement of Resulis Between 15" & 337% May 
— 


1 June | 


le 


ಸಔ 


2 


Common Calendar of Events for Post Graduate courses in the Universities 


| 
\ 


| | Academic Activity Range of dates | 
©. _ ಸ _ | 
74. | Re-opening of PG Depts.Jcolleges | 14" July 1 
5—TSmmencement of Ill Semester Classes. | Beiwecn 18” & 30” July py 
3 | Commencement of | Semester Classes _\ Between 1 & & 10" eS | 
4 | Endof lll Semester Classes | Between 19” &30” Nov ] 
5. | End of | Semester Clases | _ Between 26" Nov & 3 Dec | 
§. | Vacation for Teachers 2”to 30” Dec \ 
7 1 Commencement of Ill Semester Examination if Between 28° Nov - 7 Dec 
§— | Commencement of | Semester Examination | Beiween 5" &10Deco | 
9. Commencement of Valuation of both 1 & lll bh wah i 
| |Senesen NE Between eh Dec | 
76. { Re-opening of Classes for Il & IV Semesters | Beween 2&8 ಖಡಿಗ i 
11. | ಸ್‌ of ll &IV Semesters si Between 29” April & 6™May ; 
73 | Commencement of Theory Examinations L 8" May j 
£13. | | Commencement of Vacation for Teachers | 10° May f 
14 “Sommencement of Valuation 22 May ] 
(15. | Announcement of Results 30” June | 
51 Reopening of PG Depts/Colleges 3 uy 
Commencement of lll Sem. Classes during the next 10 3 | 
| i uly | 
| Academic Year ik j 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾ 
ಮತ್ತು ಅವರ ಹೆಸರಿನಲ್ಲಿ, 
ಗು! A 
ಗಿ. 
ಮ ies ಕಾರ್ಯದರ್ಶಿ, 
4 ಉನ್ನತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 
NF 
ಇವರಿಗೆ: 
1. ಆಯುಕ್ತರು ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು 
3 ರಾಜ್ಯದೆ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಪತಿ ಸುಲಸಚಿವರುಗಳಿಗೆ 


pm i ML 


ಸೆಂಗಳೂರು 

ಮಾನ್ಯ ಉನ್ನತೆ ಪಿಕ್ಷಣ ಮಂತ್ರಿಗಳ ಆಪ್ತ ಕಾರ್ಯದರ್ಶಿ, ವಿಧಾನ ಸೌಧ, ಬಂಗಳೂರು 
ಸರ್ಕಾರದ ಅಪರ "ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ; ಉನ್ನತ ಶಿಕ್ಷಣ ಇಲಾಖೆ 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು, ಉನ್ನತ ಶಿಕಣ ಇಲಾಖೆ. 


pe 


